ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1862 

ಸದಸ್ಯರ ಹೆಸರು 1 ಶ್ರೀಐವನ್‌ ಡಿ'ಗೋಜಾ 

ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು 

ಉತ್ತರಿಸುವ ದಿನಾಂಕ : 24.03.2020. 


ಪ್ರ ಮಟ್ಟದ ಅಡಿಕೆ ಮಂಡಳಿ ಸಾ ಷತ್ರ ಸಂ; CMIS5U/GolI2019, 
ಜಾರಿ ಸದನದಲ್ಲಿ ರವಸಿ [12.12.2019 ರನ್ವಯ ಕೇಂದ್ರ ಸರ್ನುಂಕ್ಕಿ ಮನವಿ ಸಲ್ಲಿಸಲಾಗಿದೆ. 

ನೀಡಿದ್ದು, ಈ ಬಗ್ಗೆ 
ಕೈಗೊಂಡಿರುವ ಕ್ರಮವೇನು: 
(ಪಿವರ ನೀಡುವುದು ) 


ಆ) ರಾಜ್ಯದಲ್ಲಿ ಅಡಿಕೆ ಬೆಳಿಗಾರರಿಗೆ ಇಣಕಿ ಬೆಳೆಗಾರರಿಗೆ ಪ್ರೋತ್ಸಾಹಿಸಲು ಸರ್ಕಾರದ ವತಿಯಿಂದ ಈ ಕೆಳಕಂಡ 
ಪ್ರೋತ್ಸಾಹಿಸಲು ಮತ್ತು | ಸಪಲತ್ತಾಗಳನ್ನು ಒಡಗಿಸಲಾಗುತ್ತಿದೆ. 
ಸಂಕಟದಿಂದ ಪಾರು ಮಾಡಲು » ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅದಿಕೆ ತೋಟಗಳಿಗೆ ಹ 
ಸರ್ಕಾರದ ಮುಂದಿರುವ | ನೀರಾವರಿ ಅಳವಡಿಕೆಗೆ ಕೇ.900ರಷ್ಟು 2 ಹೆಕ್ಟೇರ್‌ ವರೆಗೆ ಹಾ: 
ಯೋಜನೆಗಳಾವುವು: (ಏವ: ಶೇ.45ರಷ್ಟು 2.10 ಖೀ 5 ಹೆಕ್ಟೇರ್‌ ವರೆಗೆ ಸಾಂಪ್ರದಾಯಿಕವಾಗಿ ಅಡಕೆ 
ನೀಡುವುದು) ಬೆಳೆಯುವ ಜಿಲ್ಲೆಗಳಾದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳ... 


ಮ 
ಸಹಾಯಭನ ಒದಗಿಸಲಾಗುತ್ತಿಟ. 
ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ ಯೋಜನೆಯಡಿ ಸಮಗ್ರ ಪೀಡೆ ನಿರ್ವಹ? 
ಕಾರ್ಯಕ್ರಮದಡಿ ಸಸ್ಥ ಗಂರಕ್ಷಣಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್‌: 
ಪಂಗಡದ ರೈತರಿಗೆ ಶೇ.90ರಷ್ಟು ಹಾಗೂ ಇತರೆ ವರ್ಗದ ರೈತರ 
| ಶೇ.30ರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ. j 
| ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಯೋಜನೆಯಡಿ ಆಡಿಕೆ ಬಿಳೆಯಲ್ಲಿ.. | 
ಯಾಂತ್ರೀಕರಣಕ್ಕೆ ಸಣ್ಣ, ಮಧ್ಯಮ, ಮಹಿಳಾ, ಪರಿಶಿಷ್ಟ ಜಾತಿ ಮತಠ್ತ, 
ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಶೇ.50ರಷ್ಟು ಹಾಗೂ ಇತರೆ ವರ್ಗದ 
| ಲಾನುಭವಿಗಳಿಗೆ ಶೇ.40ರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ. 

\ > MGNREGA ಯೋಜನೆಯಡಿ ಅಡಿಕಿ ಬೆಳೆಯ ಪ್ರದೇಶ ವಿಸ್ತರ 
} ಕಾರ್ಯಕ್ರಮದಡಿ, ಅಡಿಕಿ ಬೆಳೆ ಪ್ರದೇಶ ವಿಸ್ತರಣೆಗೆ ರೂ.2.00 ಲಕ್ಷಗಳು ಪ. 
ಹೆಕ್ಟೇರ್‌ ಗೆ ಘಟಕ ವೆಚ್ಚದ: ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯ 
| ಜಿಲ್ಲೆಗಳುದ ಮಲೆನಾಡು ಹಾ 'ರಾವಳಿ ಜಿಲ್ಲೆಗಳಿಗೆ ಒದಗಿಸಲಾಗುತ್ತಿದೆ 
೫» ಮರುವಿನ್ಯಾಸಗೊಳಿಸಲಾದ ಸವಾಮಾನ ಆದಾರಿತ ಬಿಳಿ 
\ ಯೋಜನೆಯಡಿಯಲ್ಲಿ, ಅಡಿಕೆಗೆ ರೂ.1.28 ಲಕ್ಷ ಪ್ರತಿ ಹೆಕ್ಟೇರ್‌ ರಂತೆ ಏಮ್‌ | 
ಮೊತ್ತ ನಿಗಧಿಪಡಿನಲಾಗಿಡ್ದು, ರೈತರು ಶೇ.5 (ರೂ.6400) ರಂತೆ \ 


¥ 


ನಮಾ ಮೊತ್ತಕ್ಕೆ ಅರ್ಹರಾಗಿರುತ್ತಾರೆ 

ಳೆ ನಷ್ಟ ಸಂದರ್ಭದಲ್ಲಿ, ಆಗಿರುವ ನಷ್ಟಕ್ಕೆ ಬರುವ ಪರಿಹಾರ ಮೊತ್ತ: 

ಗಿಸುತ್ತವೆ, 

> ರಾಜ್ಯವಲಯದ ತೋಟಗಾರಿಕೆ ಬೆಳೆಗಳ ರೋಗ ಮತ್ತು ಕೀಟಗಳ ಸಮಗ್ರ 

~ ನಿಯಂತ್ರಣ ಯೋಜನೆಯಡಿಂನ್ಲೆ ಸಸ್ಯ ಸಂರಕ್ಷಣೆಗಾಗಿ ಪರಿಶಿಷ್ಟ ಜಾಪಿ 
ಮತ್ತು ಪರಿಶಿಷ್ಟ ಪಂಗದದ ನೈತರಿಗೆ ಶೇ.90ರಷ್ಟು ಹಾಗೂ ಇತರೆ ವರ್ಗದ 
ಫಲಾನುಭವಿಗಳಿಗೆ ಶೇ, 7ರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ. 
ಮಾನ್ಯ ಸರ್ಮೋಟ್ಟ ನ್ಯಾಯಾಲಯದಲ್ಲಿ ಅಡಿಕೆ ಆರೋಗ್ಯಕ್ಕೆ 
ಎಂಬ ವಿಷಯದ ಪ್ರಕರಣನಿರುವ ಹಿನ್ನಲೆಯಲ್ಲಿ ಅಡಿಕೆ ಬೆಳೆಗಾರರ 
ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರದಿದಂದ ಅಡಿಕೆ ಕಾರ್ಯಪಡೆಯನ್ನು ರಚನೆ 
ಮಾಡಲಾಗಿದೆ, 


ಪ್ರೀಮೀಯಂ ಬತ್ತವು 
ಬ 


ಹಾನಿಕಾರಕ 


ರಾ ಕ್ಯಾನ್ಸರ್‌ ಕಾರಕ 


ಇ) ಎಂದು | ಅಡಿಕೆ ಕ್ಯಾನ್ಸರ್‌ ಕಾರಕಕ್ಕೆ ಕಾರಣ ಎಂಡು ಮಾನ್ಯ ಸುಪ್ರೀಂಕೋರ್ಟ್‌ ಮುಂದೆ ಇರುವ 
ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್‌ | 3ಕ್ದಾರು Transfer Case (Civil) No: 1/2010 ಈ ವಾಜಿ 
ಸಿ ಜೇಪಿ 
ನಲ್ಲಿ ಸಲ್ಲಿಸಿದ ಅಫಿಣೇವಿಟ್‌ | ಸುಲ್ಣಸಿದ್ದು, ಮಾನ್ಯ ಸುಪ್ರೀಂಕೋರ್ಟ್‌ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. 
ಬಗ್ಗೆ ಸರ್ಕಾರ ಕೈಗೋಡಿರುವ 
pe ಲ | ಡಿಕೆ ಬೆಳೆಗಾರರ ಹಿತದೃಷ್ಠಿಯಿಂದ ಅಡಿಕೆ ಕಾರ್ಯಪಡೆಯು ರಚನೆಯಾಗಿದೆ. 
ಕ್ರಮವೇನು: ಪ್ರಸ್ತುಕ ಯಾವ 
ಕಾರ್ಯಪಡೆಯ ವತಿಯಿಂದ ಆಡಿಕೆಯು ಆರೋಗ್ಯಕ್ಕೆ ಹಾನಿಕಾರಕವಲ್ಲವೆಂಬ 
ಹಂತದಲ್ಲಿದೆ: 
ವೈಟಾನಿಕ ವರದಿಗಳನ್ನು ಪಜೆು ನಾಛಖಾಲಯದ ಮುಂದೆ. ಮಂಡಿಸಲು 
೭ ದಾಖಲೆಗಳನ್ನು ಸಿದ್ದಪಡಿಸುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಈ) |ರಾಜ್ಜದಲ್ಲಿ ಉತ್ಪಾದಿಸುವ ಅಡಿಕೆಗೆ | ರಾಜ್ಯವಲ್ಲ ಉತ್ಪಾದಿಸುವ ಅಡಿಕೆಗೆ ಧಾರಣೆ ಒದಗಿಸಲು ಬೆಲೆ ಕುಸಿತವಾದ 
ಉತ್ತಮ ಧಾರಣೆ ಒದಗಿಸಲು | ಸಂದರ್ಭಗಳಲ್ಲಿ ಕೀಂದ್ರ ಸರ್ಕಾರಕಿ ಖಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಯಡಿ !' 
ಸರ್ಕಾರ ಕೈಗೋಡಿರುವ | (M|S)ಬಿಂಬಲ ಬೆಲೆ ದೊರಕಿಸಲ: ಪ್ರಸ್ತಾವನೆ ಸಲ್ಲಿಸಿ ಮಾರುಕಟ್ಟೆ ಮಧ್ಯ ಪ್ರವೇಶ 
ಯೋಜನೆಗಳಾವುವು? (ಏಿಪರ | ಬೆಲೆಯನ್ನು ಸಿಗಧಿಪಡಿಸಿ ಅಡಿ ಎ ಖರೀದಿಸಿ ಉತ್ತಮ ಧಾರಣೆ ದೊರಕಿಸಲು ಕ್ರಮಃ 
ನೀಡುವುದು ) ಕೈಗೊಳ್ಳಲಾಗುವುದು. 

8 ನವು Ke ಮ 


HORTI 188 HGM 2020 


(ನಾಶಯಣ ಗೌಡ) 
ಪೌರಾಡಳಿತ, ಫಿನ೪೬ಗಾರಿಕೆ ಮತ್ತು ರೇಷ್ಮೆ ಸಚಿವರು 


